ಗಭೆಯತ್ರಿಇ 6 
us 4 
1913293 


ಕರ್ನಾಟಕ ವಿಧಾನ ಪರಿಷತ್ತು 


K-. 
ಕ 
8 
[9 

3¢ 


ದ ಪ್ರಶ್ನೆ ಸಂಖ್ಯೆ: 1428 


: ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ(ವಿಧಾನ ಸಭೆಯಿಂದ ಚುನಾಯಿತರಾದವರು) 


. ಜ್ಯೋತಿ ಸಂಜೀವಿನಿ ಯೋಜನೆ- 7 ಗಂಭೀರ 


3. ಉತ್ತರಿಸುವ ದಿನಾಂಕ 19.03.2020 
4. ಉತ್ತರಿಸುವ ಸಚಿವರು p ಮುಖ್ಯಮಂತ್ರಿ 

4 ಪೆ ಉತ್ತರ 

ಸಂ. ಇ ಚ 

ಅ| ರಾಜ್ಯದಲ್ಲಿನ ಸರ್ಕಾರಿ |1. ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು 1963ರನ್ವಯ 
ನೌಕರರಿಗೆ ಸಿಗುತ್ತಿರುವ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ 
ವೈದ್ಯಕೀಯ ಸೌಲಭ್ಯಗಳೇನು; ವೈದ್ಯಕೀಯ ವೆಚ್ಚ ಮರುಪಾವತಿ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಸರ್ಕಾರಿ 
ಹಾಗೂ ಪ್ರಸ್ತುತ ಆಸ್ಪತ್ರೆಗಳಲ್ಲಿ ಉಚಿತ ವೈದ್ಯಕೀಯ ಸೌಲಭ್ಯ ಲಭ್ಯವಿದೆ ಹಾಗೂ ಸರ್ಕಾರದಿಂದ 
ಚಾಲ್ತಿಯಲ್ಲಿರುವ ಮಾನ್ಯತೆ ಪಡೆದ ಅಂದಾಜು 480 ಖಾಸಗಿ ಆಸ್ಪತ್ರೆಗಳು, 11 ಆಯುರ್ಮೇದಿಕ್‌ 
ಯೋಜನೆಗಳಾವುವು? ಆಸ್ಪತ್ರೆಗಳು, 4 ನ್ಯಾಚುರೋಪತಿ ಆಸ್ಪತ್ರೆಗಳಲ್ಲಿ ಪಡೆದ ವೈದ್ಯಕೀಯ ಚಿಕಿತ್ಸೆಯ ವೆಚ್ಚದ 
(ಸಂಪೂರ್ಣ ವಿವರ ಮರುಪಾವತಿಗೆ ಅವಕಾಶವಿದೆ. ಅಲ್ಲದೆ, 27 ಡಯಾಗ್ನೋಸ್ಟಿಕ್‌ ಕೇಂದ್ರಗಳಲ್ಲಿ 
ನೀಡುವುದು) ವೈದ್ಯಕೀಯ ತಪಾಸಣೆ ಕೈಗೊಳ್ಳಲು ಅವಕಾಶವಿದೆ. 


ಅಲ್ಲದೆ, ₹ 600/-ರ ದರದಲ್ಲಿ 5 ಬಾರಿ ಕನ್ನಡಕ ವೆಚ್ಚದ ಮರುಪಾವತಿ; 
ಶ್ರವಣ ಸಾಧನ (ಗೇಷ೩ring ೩id); ಕೃತಕ ಸಾಧನ ಸಲಕರಣೆಗಳು(Artiಗicial 
appliances); Implants, Pacemaker; ಬಂಜೆತನದ ಚಿಕಿತ್ಸೆ (IVF); 
ದಂತ ಚಿಕಿತ್ಸೆ ಸಣ್ಣ ಕರುಳಿನ ಕಸಿ ಶಸ್ತ್ರಚಿಕಿತ್ಸೆ (Small Bowel 
Transplantation); Mಕ್ಕೃತ್ತಿನ ಕ್ಸಿ (Liver Transplantation), 
ಮೂಳೆ ಮಜ್ಜೆಯ ಕಸ (Bone Marrow Transplantation) 
ಚಿಕಿತ್ಸೆಗಳಿಗೆ ಕೂಡ ವೈದ್ಯಕೀಯ ವೆಚ್ಚ ಮರುಪಾವತಿ ಸೌಲಭ್ಯವಿದೆ. ಶಸ್ತ್ರಚಿಕಿತ್ಸೆಗಳಿಗೆ 
ಮುಂಗಡವನ್ನು ಕೂಡ ನೀಡಲಾಗುತ್ತಿದೆ. 


ಹಾಗೂ ಮಾರಣಾಂತಿಕ 
ಕಾಯಿಲೆಗಳಾದ ಹೃದ್ರೋಗ, ನರರೋಗ, ಕ್ಯಾನ್ಸರ್‌, ಮೂತ್ರಪಿಂಡ ರೋಗ, 
ಸುಟ್ಟಗಾಯ, ಅಪಘಾತ, ನವಜಾತ ಶಿಶು ಹಾಗೂ ಚಿಕ್ಕ ಮಕ್ಕಳ ಕಾಯಿಲೆಗಳಿಗೆ 
ಸಂಬಂಧಿಸಿದಂತೆ ಗುರುತಿಸಲಾದ ವಿವಿಧ ಶಸ್ತ್ರಚಿಕಿತ್ಲೆ/ ಚಿಕಿತ್ಸೆಗಳನ್ನು ಸರ್ಕಾರವು 
ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ ನಗದು 
ರಹಿತವಾಗಿ ಒದಗಿಸಲು "ಜ್ಯೋತಿ ಸಂಜೀವಿನಿ" ಯೋಜನೆಯನ್ನು ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಸುವರ್ಣ ಆರೋಗ್ಯ ಸುರಕ್ಷಾ 
ಟ್ರಸ್ಟ್‌ ಮುಖಾಂತರ ದಿನಾಂಕ:20.01.2015ರಿಂದ ಜಾರಿಗೊಳಿಸಲಾಗಿದೆ. 


ಪ್ರಸ್ತುತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಭಾರತ 
ಸರ್ಕಾರದ ಸಂಯೋಜಿತ ಯೋಜನೆಯಾದ ಆಯುಷ್ಮಾನ್‌ ಭಾರತ್‌ - ಆರೋಗ್ಯ” 
ಕರ್ನಾಟಕ ಯೋಜನೆಯಲ್ಲಿ (AB-A೩rಓ) 90೦ ತೃತೀಯ ಹಂತದ ಚಿಕಿತ್ಸಾ 
ವಿಧಾನಗಳು ಹಾಗೂ 169 ತುರ್ತು ಚಿಕಿತ್ಪಾ ವಿಧಾನಗಳು ಲಭ್ಯವಿದ್ದು, ಈ” 
ಸಂಯೋಜಿತ ಯೋಜನೆಯಲ್ಲಿ ನಿಗದಿಪಡಿಸಲಾದ ತೃತೀಯ ಹಂತದ ಹೆಚ್ಚುವರಿ 
ಚಿಕಿತ್ಸೆಗಳು ಮತ್ತು ಮಾರ್ಪಡಿಸಿದ ದರಗಳನ್ನು ಜ್ಯೋತಿ ಸಂಜೀವಿನಿ 
ಯೋಜನೆಯಡಿಯಲ್ಲಿ 2019 ರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. "ಜ್ಯೋತಿ ಸಂಜೀವಿನಿ” 
ಯೋಜನೆಯಡಿ ವೈದ್ಯಕೀಯ ಸೌಲಭ್ಯ ಪಡೆಯಲು 272 ಆಸ್ಪತ್ರೆಗಳನ್ನು 
ನೋಂದಾಯಿಸಲಾಗಿದ್ದು (Empanel), ಇದರಲ್ಲಿ ಹೊರರಾಜ್ಯದ 27 
ಆಸ್ಪತ್ರೆಗಳು ಸೇರಿರುತ್ತವೆ. 


. ಆರೋಗ್ಯ ಭಾಗ್ಯ ಯೋಜನೆ - 


ಒಳಾಡಳಿತ ಇಲಾಖೆಯು ಪೊಲೀಸ್‌ ಇಲಾಖೆಯ ಸಿಬ್ಬಂದಿಗಳಿಗೆ ಆರೋಗ್ಯ 
ಭಾಗ್ಯ ಯೋಜನೆಯನ್ನು ಆಗಸ್ಟ್‌ 2002ರಿಂದ ಕಾರ್ಯಗತಗೊಳಿಸಿದೆ. ಸಿಬ್ಬಂದಿಯ 
ಮಾಸಿಕ ವಂತಿಗೆ ಹಾಗೂ ಸರ್ಕಾರದ ಅನುದಾನದಿಂದ ವೆಚ್ಚಗಳನ್ನು ಕರ್ನಾಟಕ 
ಪೊಲೀಸ್‌ ಆರೋಗ್ಯ ಕಲ್ಯಾಣ ಟ್ರಸ್ಟ್‌ ಮೂಲಕ ನಿರ್ವಹಿಸಲಾಗುತ್ತದೆ. 


ಸರ್ಕಾರಿ ನೌಕರರಿಗೆ ಹಾಗೂ 
ಅವರ ಅವಲಂಬಿತರಿಗೆ 
ಸಂಪೂರ್ಣವಾಗಿ ಕ್ಯಾಷ್‌ಲೆಸ್‌ 
ವೈದ್ಯಕೀಯ ಸೇವಾ ಸೌಲಭ್ಯ 
ಕಲ್ಲಿಸಲು ಇರುವ ತೊಂದರೆ- 


ಸರ್ಕಾರಿ ನೌಕರರಿಗೆ ಮತ್ತು ಅವರ ಕುಟುಂಬದ ಅವಲಂಬಿತ ಸದಸ್ಯರಿಗೆ 


ನಗದುರಹಿತ ವೈದ್ಯಕೀಯ ಚಿಕಿತ್ಸೆ ಒದಗಿಸುವ ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆಯಲ್ಲಿದೆ. 


ಅಡೆತಡೆಗಳು ಏನು; 
ಇ| ಸರ್ಕಾರಿ ಘ್‌] 
ರುಪಾವತಿಗಾಗಿ ಅಲೆದಾಟ 2020-21ನೇ ಸಾಲಿನ ಆಯವ್ಯಯದಲ್ಲಿ ಸರ್ಕಾರಿ ನೌಕರರಿಗೆ ಮತ್ತು ಅವರ 


ಪ್ಲಿಸುವ ಸಲುವಾಗಿ ಮುಂದಿನ 
ರ್ಥ್ಧಿಕ ವರ್ಷದಿಂದ ಎಲ್ಲಾ 


ರ್ಕಾರಿ ನೌಕರರು ಹಾಗೂ 
ವರ ಅವಲಂಬಿತರಿಗೆ 
ಪೂರ್ಣವಾಗಿ  ಕ್ಯಾಷ್‌ಲೆಸ್‌ 
ೈದ್ಯಕೀಯ ಸೇವಾ ಸೌಲಭ್ಯ 
ಲ್ರಿಸು ಸರ್ಕಾರ ಕ್ರಮ 
ಹಿಸುವುದೇ? 


ಕುಟುಂಬದ 
ಯೋಜನೆಯನ್ನು ಮಾರ್ಪಡಿಸಿ ಶಸ್ತ್ರಚಿಕಿತ್ಸಾ ವಿಧಾನಗಳಿಗೆ ನಗದುರಹಿತ ವೈದ್ಯಕೀಯ 
ಚಿಕಿತ್ಸೆಯನ್ನು ಒದಗಿಸಲು ಕಾರ್ಯ ಯೋಜನೆಯನ್ನು ರೂಪಿಸಲಾಗುತ್ತಿದೆ. 


_] 


ಅವಲಂಬಿತ ಸದಸ್ಯರಿಗೆ ಚಾಲ್ತಿಯಲ್ಲಿರುವ ಜ್ಯೋತಿ ಸಂಜೀವಿನಿ 


| 


€-ಕಡತ ಸಂಖ್ಯೆ:DPAR/26/SMR/2020 [244995] 


ಒಹ್‌. ಎಗರಿ 
್‌ೌ 


(ಬಿ.ಎಸ್‌. ಯಡಿಯೂರಪ್ಪ” *” 
ಮುಖ್ಯಮಂತ್ರಿ 


